TEKERALA 


Kerala Gazette No. 26 dated 30th June 2020 . 


PART I 


Section iii 


सत्यमेव जयते 


Ox 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಜಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 10682} ಲೆಗ್ , ಜಿ 2 /2018 ಕಾನೂನು. 


2018 ಜುಲೈ 3, 
ತಿರುವನಂತಪುರಂ , 1193 ಮಿಥುನ 19/ 

1940 ಅಷಾಢ 12. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2018 ಜುಲೈ 3 ನೇ ದಿನಾಂಕದಂದು ರಾಜ್ಯಪಾಲರ 

ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ. ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ 


G 68/ 2018/ GPC. 


45 


2 


2018 ರ 18 ನೇ ಅಧಿನಿಯಮ 


2018ರ ಕೇರಳ ವಿಶ್ವವಿದ್ಯಾಲಯ (ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ ವ್ಯವಸ್ಥೆ 

ಅಧಿನಿಯಮ 


ಕೇರಳ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 

ವ್ಯವಸ್ಥೆಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -ಕೇರಳ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ 
ವ್ಯವಸ್ಥೆ ಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು. 


1 . 


ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2018 ರ ಕೇರಳ 
ವಿಶ್ವವಿದ್ಯಾಲಯ ( ಸೆನೆಟಿನ ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ ವ್ಯವಸ್ಥೆ ) 
ಅಧಿನಿಯಮವೆಂದು ಕರೆಯಬಹುದು. 


( 2 ) 


ಇದು 2018 ಮೇ 17 ನೇ ದಿನಾಂಕದಂದು ಜಾರಿಗೆ ಬರುವುದಾಗಿದೆ. 


2 . 


ಕೇರಳ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ ಸಿಂಡಿಕೇಟಿನ ಅಧಿಕಾರಗಳನ್ನು 
ವಿನಿಯೋಗಿಸಲು ಹಾಗು ಕರ್ತವ್ಯಗಳನ್ನು ನಿರ್ವಹಿಸಲು ತಾತ್ಕಾಲಿಕ ಬದಲಿ ವ್ಯವಸ್ಥೆಗಾಗಿ 
ಬೇಕಾದ ವಿಶೇಷ ಉಪಬಂಧ . ( 1 ) 1974 ರ ಕೇರಳ ವಿಶ್ವವಿದ್ಯಾಲಯ ಅಧಿನಿಯಮ 
(1974 ರ 17) ದಲ್ಲಿ ಅಥವಾ ಅದರಡಿಯಲ್ಲಿ ಮಾಡಿರುವ ಯಾವುದಾದರೂ ಸ್ಟಾಟ್ಯೂಟ್‌ಗಳಲ್ಲಿ, 
ರೆಗ್ಯುಲೇಶನ್‌ಗಳಲ್ಲಿ, ಅಧ್ಯಾದೇಶಗಳಲ್ಲಿ, ನಿಯಮಗಳಲ್ಲಿ ಅಥವಾ ಯಾವುದಾದರೂ 
ನ್ಯಾಯಾಲಯದ ಯಾವುದಾದರೂ ತೀರ್ಪಿನಲ್ಲಿ, ಡಿಗ್ರಿಯಲ್ಲಿ ಅಥವಾ ಆದೇಶದಲ್ಲಿ ಏನೇ 
ಒಳಗೊಂಡಿದ್ದರೂ , ಈ ಅಧಿನಿಯಮದ ಪ್ರಾರಂಭ ದಿನಾಂಕಕ್ಕಿಂತ ಮುಂಚಿತವಾಗಿ ಅಧಿಕೃತ 
ಕಾಲಾವಧಿಯು ಅಂತ್ಯಗೊಂಡ ಕೇರಳ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ ಸಿಂಡಿಕೇಟಿನ 
ವಿಷಯದಲ್ಲಿ ಪ್ರಸ್ತುತ ವಿಶ್ವವಿದ್ಯಾಲಯದ ಸೆನೆಟಿನ ಹಾಗೂ ಸಿಂಡಿಕೇಟ್‌ನ ಕರ್ತವ್ಯಗಳನ್ನು 


46 


3 


1 . 


2 . 


( 2) ನೇ ಉಪ- ವಿಭಾಗದಡಿಯಲ್ಲಿ ಸರಕಾರವು ನಾಮನಿರ್ದೇಶಿಸುವ ಒಂದು ತಾತ್ಕಾಲಿಕ 
ನಿಕಾಯವು ಆರು ತಿಂಗಳ ಕಾಲಾವಧಿಗೆ ಅಥವಾ 1974 ರ ಕೇರಳ ವಿಶ್ವವಿದ್ಯಾಲಯ 
ಅಧಿನಿಯಮ ( 1974 ರ 17) ದ ಉಪಬಂಧಗಳಿಗೆ ಅನುಗುಣವಾಗಿ ಸೆನೆಟ್ ಹಾಗೂ 
ಸಿಂಡಿಕೇಟನ್ನು ಪುನರ್‌ರಚಿಸುವವರೆಗೆ , ಅದರಲ್ಲಿ ಯಾವುದು ಮೊದಲು, ಅಲ್ಲಿಯ ವರೆಗೆ 
ನಿರ್ವಹಿಸತಕ್ಕದ್ದು. 

(2) ಸರಕಾರವು, ಗಜೆಟ್ ಅಧಿಸೂಚನೆಯ ಮೂಲಕ, ಪ್ರಸ್ತುತ ವಿಶ್ವವಿದ್ಯಾಲಯದ 
ಸೆನೆಟಿನ ಹಾಗೂ ಸಿಂಡಿಕೇಟಿನ ಎಲ್ಲಾ ಅಧಿಕಾರಗಳನ್ನು ನಿರ್ವಹಿಸುವುದಕ್ಕಾಗಿ ಹಾಗೂ ಎಲ್ಲಾ 
ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ಕೆಳಗೆ ಹೇಳಿರುವಂತಹ ಸದಸ್ಯರನ್ನು ಒಳಗೊಂಡ ಒಂದು 
ತಾತ್ಕಾಲಿಕ ನಿಕಾಯವನ್ನು ನಾಮ ನಿರ್ದೆಶ ಮಾಡಬಹುದಾಗಿದೆ. 

ಸಿಂಡಿಕೇಟಿನ ಪದನಿಮಿತ್ತ ಸದಸ್ಯರುಗಳು. 
ನಾಮನಿರ್ದೆಶಗೊಳ್ಳುವ ಸದಸ್ಯರುಗಳು: 
(i) ವಿಶ್ವವಿದ್ಯಾಲಯದ ಒಬ್ಬ ಅಧ್ಯಾಪಕ; 

(ii ) ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟ್ ಮಾಡಲ್ಪಟ್ಟ ಸರಕಾರಿ ಕಾಲೇಜಿನ 
ಒಬ್ಬ ಅಧ್ಯಾಪಕ ; 

(iii ) ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಟ್ ಮಾಡಲ್ಪಟ್ಟ ಸರಕಾರಿ 
ಕಾಲೇಜುಗಳಿಂದ ಹಾಗೂ ಅನುದಾನಿತ ಕಾಲೇಜುಗಳಿಂದ ತಲಾ ಒಂದೊಂದು ಪ್ರಾಂಶುಪಾಲರು; 

(iv ) ವಿಶ್ವವಿದ್ಯಾಲಯಕ್ಕೆ ಆಫೀಲಿಯೇಟ್ ಮಾಡಲ್ಪಟ್ಟ ಅನುದಾನಿತ 
ಕಾಲೇಜುಗಳಿಂದ ಎರಡು ಅಧ್ಯಾಪಕ ಪ್ರತಿನಿಧಿಗಳು , 

( v) ವಿಶ್ವವಿದ್ಯಾಲಯದಲ್ಲಿರುವ ಆಥವಾ ವಿಶ್ವವಿದ್ಯಾಲಯದೊಂದಿಗೆ 
ಅಫಿಲಿಯೇಟ್ ಮಾಡಲ್ಪಟ್ಟ ಸರಕಾರಿ ಅಥವಾ ಅನುದಾನಿತ ಕಾಲೇಜುಗಳಿಂದ ಇರುವಂತಹ 
ಒಬ್ಬ ವಿದ್ಯಾರ್ಥಿ, 

(vi) ಶಿಕ್ಷಣ ಕ್ಷೇತ್ರದಲ್ಲಿ ಪ್ರವರ್ತಿಸುವ ಆರು ಪ್ರಮುಖ ವ್ಯಕ್ತಿಗಳು, ಅವರಲ್ಲಿ 
ಒಬ್ಬರು ಮಹಿಳೆ ಹಾಗೂ ಒಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ 
ಒಳಗೊಳ್ಳುವ ವ್ಯಕ್ತಿ ಆಗಿರತಕ್ಕದ್ದು. 


47 


4 


3 . 


ರದ್ಧತಿ ಮತ್ತು ರಕ್ಷಣೆ.- (1 ) 2018 ರ ಕೇರಳ ವಿಶ್ವವಿದ್ಯಾಲಯ ( ಸೆನೆಟಿನ 
ಹಾಗೂ ಸಿಂಡಿಕೇಟಿನ ತಾತ್ಕಾಲಿಕ ಬದಲಿ ವ್ಯವಸ್ಥೆ) ಅಧ್ಯಾದೇಶ (2018 ರ 36) ವು ಈ 
ಮೂಲಕ ರದ್ದುಗೊಂಡಿರುವುದು. 
( 2 ) 

ಆ ರೀತಿ ರದ್ದುಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ಮಾಡಿದ 
ಯಾವುದೇ ಕಾರ್ಯ ಅಥವಾ ಕೈಗೊಂಡ ಯಾವುದೇ ಕ್ರಮವು ಈ ಅಧಿನಿಯಮದ ಪ್ರಕಾರ 
ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


48 


